ಲಿಖಿತ ಮೂಲಕ ಉತರಿಸುವ ಪುಶ್ನೆ 


ಕರ್ನಾಟಿಕ ಪರಿಷತ್ತು 
ಸೋಮವಾರ, ದಿನಾ೦ಕ: 02ನೇ ಮಾರ್ಜ್‌, 2020 


ಶಿಕ್ಷಣಾ ವ್ಯವಸ್ಥೆ ಸ್ಥಿರ ನಿರ್ಧಾರ ಶಿಕ್ಷಣಮಟ್ಟ ಮತ್ತು ನೂತನ ಶಿಕ್ಷಣ ನೀತಿ ಬಗ್ಗೆ 
ಶ್ರೀ ಕವಟಿಗಿಮಠ ಮಹಾಂತೇಶ್‌ ಮಲ್ಲಿಕಾರ್ಜುನ (ಸ್ಥಳೀಯ ಸಂಸ್ಥೆಗಳ ಕ್ಲೇತು):- 


98 (138) ಮಾನ್ಯ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಮತ್ತು ಸಕಾಲ ಸಚಿವರು ಈ ವಿಷಯಗಳನ್ನು 
ದಯವಿಟ್ಟು ತಿಳಿಸುವರೆ:- 


(ಅ) ರಾಜ್ಯದಲ್ಲಿರುವ ಈಗಿನ ಆಂ೦ಗ್ಗ ಮಾದರಿ ಶಿಕ್ಷಣ ವ್ಯವಸ್ಥೆ ಸ್ಥಿರ ನಿರ್ಧಾರ ಮತ್ತು ವ್ಯವಸ್ಥಿತ ರೀತಿಯಲ್ಲಿ 
ನಡೆಯುತ್ತಿದ್ದು, ಪೋಷಕರು ಮತ್ತು ಸರ್ಕಾರದ ವ್ಯವಸ್ಥೆಗಳ ನಡುವೆ ಮಕ್ಕಳ ಶಿಕಣ ಮತ್ತು ಬೌದ್ಧಿಕ ಮಟ್ಟಿ 
ಕೆಳಗಿಳಿಯುತ್ತಿರುವ ಕುರಿತು ಸರ್ಕಾರದ ನಿಲುವೇನು; 


(ಆ) ಇತ್ತೀಚಿನ ದಿನಗಳಲ್ಲಿ ಮಕ್ಕಳ ಶಿಕ್ಷಣದ ಮಟ್ಟ ಕುಸಿಯುತ್ತಿರುವುದು ಸರ್ಕಾರದ ಗಮನಕ್ಕೆ 
ಬಂದಿದೆಯೇ; 


(ಇ) ಶಿಕ್ಷಣ ಮಟ್ಟ ಎತರಿಸಲು ಸರ್ಕಾರ ಯಾವ ಕ್ರಮ ಕೈಗೊಂಡಿದೆ; (ಮಾಹಿತಿ ಒದಗಿಸುವುದು) 


(ಈ) ಕೇ೦ದ್ರ ಸರ್ಕಾರದ ನೂತನ ಶಿಕ್ಷಣ ನೀತಿ ಜಾರಿಗೊಳಿಸುವ ವಿಚಾರ ಸರ್ಕಾರದ ಮುಂದಿದೆಯೇ ; ಇದರ 
ಕುರಿತು ಉನ್ನತ ಸಮಿತಿ ನೇಮಿಸಲಾಗಿದೆಯೇ ; (ವಿವರ ಒದಗಿಸುವುದು) 


(ಉ) ಶಿಕ್ಷಣದ ವಿಷಯದಲ್ಲಿ ಸರ್ಕಾರದ ನಿಲುವೇನು ; "ಯಾವುದು ಗುಣಮಟ್ಟದ 
ಶಿಕ್ಷಣ"ಎನ್ನುವುದಕ್ಕೆಸರ್ಕಾರ ನೀಡುವವ್ಯಾಖ್ಯಾನವೇನು? 


